ಕರ್ನಾಟಕ ವಧಾನ ಪರಿಷತ್ತು 


ಸದಸ್ಯರ ಹೆಸರು - ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಷೇತು 
ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ; 1031 
ಉತ್ತರಿಸಬೇಕಾದ ದಿನಾಂಕ 10.03.2021. 


ಉತ್ತರಿಸಬೇಕಾದ ಸಚಿವರು 


ಮಾನ್ಯ ಪಶುಸಂಗೋಪನೆ ಸಚಿವರು. 


ಗೋ ಹತ್ಯೆ ನಿಷೇಧ ಕಾಯಿದೆಯನ್ನು ಜಾರಿಗೆ 
ತರುವುದರಿಂದ ರೈತರಿಗೆ ಉಂಟಾಗಬಹುದಾದ 
ಸಮಸ್ಯೆಗಳನ್ನು 
ಕೈಗೊಂಡ ಕಾರ್ಯಕ್ರಮಗಳೇನು: 


ಪರಿಹರಿಸಲು ಸರ್ಕಾರ 


ಉತ್ತರಗಳು 7 
ಗೋ ಹತ್ಯೆ ನಿಷೇಧ ಕಾಯಿದೆಯನ್ನು ಜಾರಿಗೆ ತರುವುದರಿಂದ ರೈತರಿಗೆ 
ಉಂಟಾಗಬಹುದಾದ ಸಮಸ್ಯೆಗಳನ್ನು ಪರಿಹರಿಸಲು ವಯಸ್ಸಾದ, 


ನಿರುಪಯುಕ್ತ, ಅನಾರೋಗ್ಯಪೀಡಿತ ಜಾನುವಾರುಗಳನ್ನು ಹತ್ತಿರದ 
ಖಾಸಗಿ ಗೋಶಾಲೆಗಳಲ್ಲಿ ಬಿಡಬಹುದಾಗಿದೆ ಮತ್ತು ಸರ್ಕಾರದಿಂದ ಈ 
ಗೋಶಾಲೆಗಳಿಗೆ ಅನುದಾನ ನೀಡಲಾಗುತ್ತದೆ. 


ವಯಸ್ಥಾದ ಮತ್ತು ಹೊಲದಲ್ಲಿ ಉಳುಮೆ 
ಮಾಡಲು ಗೋವುಗಳನ್ನು 
ಸರ್ಕಾರ ಮಾಡುತ್ತಿದೆಯೇ: 
ಮಾಡುವುದಾದರೆ ಅವುಗಳ ಪಾಲನೆಗೆ ಯಾವ 
ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 


ಸಾದ್ಯವಾಗದ 


ಖರೀದಿ 


ವಯಸ್ಸಾದ ಮತ್ತು ಹೊಲದಲ್ಲಿ ಉಳುಮೆ ಮಾಡಲು ಸಾದ್ಯವಾಗದ 
ಗೋವುಗಳನ್ನು ಸರ್ಕಾರವು ಖರೀದಿಸುವುದಿಲ್ಲ. ಅವುಗಳನ್ನು ಹತ್ತಿರದ 
ಗೋಶಾಲೆಗಳಿಗೆ ಬಿಡಬಹುದಾಗಿರುತ್ತದೆ. 

ಗೋಶಾಲೆಗಳಲ್ಲಿ ಇರುವ 
ಸಹಾಯಾನುದಾನ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 


ಪಶುಗಳಿಗೆ ಸರ್ಕಾರದಿಂದ 


ಮೈಸೂರು ಮತ್ತು ಚಾಮರಾಜನಗರ 
ಜಿಲ್ಲೆಗಳಲ್ಲಿ ಎಷ್ಟು ಗೋ ಶಾಲೆಗಳು 
ನಡೆಯುತ್ತಿವೆ: ಸರ್ಕಾರಿ ಹಾಗೂ ಖಾಸಗಿ 
ವತಿಯಿಂದ ಎಷ್ಟು ಗೋ ಶಾಲೆಗಳು 
ನಿರ್ವಹಣೆಯಾಗುತ್ತಿವೆ? (ತಾಲ್ಲೂಕುವಾರು 


ಮಾಹಿತಿ ನೀಡುವುದು) 


ಮೈ 


ಗೋಶಾಲೆ ನಡೆಯುತ್ತಿವೆ, ಈ ಎಲ್ಲಾ ಗೋಶಾಲೆಗಳು ಖಾಸಗಿ 


ಸೂರು ಜಿಲ್ಲೆಯಲ್ಲಿ 3 ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ 1 


ಅನುದಾನ | 
ಗೋಶಾಲೆ 


ಗೋಶಾಲೆಗಳಾಗಿರುತ್ತವೆ ' ಇವುಗಳಿಗೆ ಸರ್ಕಾರದಿಂದ 
ನೀಡಲಾಗುತ್ತಿದೆ. ಸರ್ಕಾರ ವತಿಯಿಂದ ಯಾವುದೇ 


ನಡೆಸುತ್ತಿಲ್ಲ. 


ಮೈಸೂರು ಪಿಂಜರಾಪೋಲ್‌ ಸೊಸೈಟಿ ಲಿ.(ರಿ), 


ಚಾಮುಂಡಿಬೆಟ್ಟದ ಪಾದ, ಮೈಸೂರು 


ನಂಜನಗೂಡು | ಶ್ರೀ ಶಿವರಾತ್ರೀಶ್ವರ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನ, 
ಜೆ.ಎಸ್‌.ಎಸ್‌ ಮಹಾವಿದ್ಯಾಪೀಠ, ಸುತ್ತೂರು, 


ನಂಜನಗೂಡು ತಾ: 


ತಿ.ನರಸೀಪುರ ' 


ಕರ್ನಾಟಕ ಪ್ರಾಣಿದಯಾ ಪಿಂಜರಾಪೋಲ್‌ 


ಸ್‌ 
u 


ಬನ್ನ 


3 


ಟ್ರ 
(ಈ), ಲಿಂಕ್‌ ರಸ್ತೆ ಕುರುಬೂರು, ತಿ.ನರಸೀಪುರ ತಾ: 


ಚಾಮರಾಜನಗರ ಜಿಲ್ಲೆ 
ಹನೂರು ಶ್ರೀ ಮಲೈಮಹದೇಶ್ವರ ಸ್ಥಾಮಿ ಕೃಪಾ ಎಜುಕೇಷನ್‌ 
ತಾಲ್ಲೂಕು, , | ಸೊಸೈಟಿ(ಲಿ), ಮಲ್ಯೆ ಮಹದೇಶ್ವರಬೆಟ್ಟ ಹನೂರು 


ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ 


ಪಸಂಮೀ ಇ-72 ಸಲೆವಿ 2021 


